


3 ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 2 


ತಾಜುದ್ದೀನ್‌ ಅಲ್‌ಫಾಕಿಹಾನೀ 





ಹಿಜ್ರಾ 734ರಲ್ಲಿ ಅಲೆಕ್ಟಾಂಡ್ರಿಯಾದಲ್ಲಿ ನಿಧನರಾದ 
ತಾಜುದ್ದೀನ್‌ ಅಲ್‌ಫಾಕಿಹಾನೀ ಎಂದೇ ಖ್ಯಾಕಿಗಳಿಸಿದ, 
ಪ್ರಸಿದ್ಧ ಶಾಫಿಈ ವಿದ್ವಾಂಸ ಉಮರ್‌ ಇಬ್ನ್‌ ಅಲೀ ಇಬ್ನ್‌ 
ಸಾಲಿಮ್‌ ಇಬ್ನ್‌ ಸದಕಾ ಅಲ್ಲಖ್ಯೀ ತಮ್ಮ "ಅಲ್‌ಮೌಠಿ- 
ದ್‌ ಫೀ ಅಮಲಿಲ್‌ ಮೌಲಿದ್‌' ಎಂಬ ಫತ್ವಾದಲ್ಲಿ ಹೇ- 
ಳುತ್ತಾರೆ: 


ಪ್ರವಾದಿ(ಸ) ರನ್ನು ಅನುಸರಿಸಲು ನಮಗೆ ಮಾರ್ಗದ- 
ರ್ಶನ ಮಾಡಿದ, ಧರ್ಮವನ್ನು ಎತ್ತಿಹಿಡಿಯಲು ನಮಗೆ 
ಹಿದಾಯತ್‌ ನೀಡಿದ, ಧಾರ್ಮಿಕ ಜ್ಞಾನದ ಬೆಳಕುಗಳಿಂದ 
ಮತ್ತು ಸ್ಪಷ್ಟವಾದ ಸತ್ಯದ ಪ್ರಖರತೆಗಳಿಂದ ನಮ್ಮ ಹೃ 
ದಯಗಳು ತುಂಬಿಕೊಳ್ಳುವ ತನಕ ಸಜ್ಜನ ಪೂರ್ವಿಕರ 
ಚರ್ಯೆಗಳನ್ನು ಅನುಸರಿಸುವುದನ್ನು ನಮಗೆ ಸುಲಭ- 
ಗೊಳಿಸಿದ ಮತ್ತು ನೂತನಾಚಾರ ಹಾಗೂ ಬಿದ್‌ಅತ್‌ಗಳ 
ಕಡೆಗೆ ಹೊರಳದಂತೆ ನಮ್ಮ ಆಂತರ್ಯಗಳನ್ನು ಶುದ್ಧೀಕ- 





ಇ ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 3 


ರಿಸಿದ ಅಲ್ಲಾಹನಿಗೆ ಸರ್ವಸ್ತುತಿ. 


ರಬೀಉಲ್‌ ಅವ್ವಲ್‌ ತಿಂಗಳಲ್ಲಿ ಕೆಲವರು "ಮೌಲಿದ್‌' 
ಎಂಬ ಹೆಸರಿನಲ್ಲಿ ನಿರ್ವಹಿಸುವ ಸಮಾವೇಶದ ಬಗ್ಗೆ 
ಅನುಗ್ರಹೀತ ಜನರ ಒಂದು ಗುಂಪು, ಇದಕ್ಕೆ ಧರ್ಮ- 
ದಲ್ಲಿ ಆಧಾರವಿದೆಯೇ? ಅಥವಾ ಅದು ಧರ್ಮದಲ್ಲಿ 
ನಿರ್ಮಿಸಲಾದ ಬಿದ್‌ಅತ್ತೇ? ಎಂದು ಪದೇ ಪದೇ ಪ್ರ- 
್ಲಿಸುತ್ತಿದ್ದಾರೆ. 


ಅವರು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಮತ್ತು ನಿರ್ದಿ- 
ಷ್ಟ ವಿವರಣೆಯನ್ನು ಬಯಸಿದ್ದಾರೆ. ಆದ್ದರಿಂದ ನಾನು 
ಹೇಳುತ್ತೇನೆ: 

ಈ ಮೌಲಿದ್‌ಗೆ ಕುರ್‌ಆನ್‌ ಅಥವಾ ಸುನ್ನತ್ತಿನಲ್ಲಿ 
ಯಾವುದೇ ಆಧಾರವಿರುವುದನ್ನು ನಾನು ತಿಳಿದಿಲ್ಲ. 
ಧಾರ್ಮಿಕ ವಿಷಯದಲ್ಲಿ ಅನುಸರಣಾಯೋಗ್ಯರಾದ 
ಮತ್ತು ಪೂರ್ವಿಕರ ಚರ್ಯೆಗಳನ್ನು ಬಲವಾಗಿ ಹಿಡಿದು- 


ಮೀಲಾದುನ್ನೆಬಿ ಆಚರಿಸುವುದರ ವಿ 





ಕೊಂಡ ಸಮುದಾಯದ ವಿದ್ವಾಂಸರಲ್ಲಿ ಯಾರಾದರೂ 
ಇದನ್ನು ಆಚರಿಸಿದ್ದಾಗಿ ಉದ್ಗರಿಸಲ್ಪಟ್ಟಿಲ್ಲ. ಬದಲಾಗಿ ಈ 
ಮೌಲಿದ್‌ ಆಚರಣೆಯು ಒಂದು ಬಿದ್‌ಅತ್‌ ಆಗಿದ್ದು 
ಸೋಮಾರಿಗಳು ಮತ್ತು ಸ್ವೇಚ್ಛೆಯ ಹಿಂಬಾಲಕರು 
ಇದನ್ನು ಹೊಸದಾಗಿ ನಿರ್ಮಿಸಿದರು. ಹೊಟ್ಟೆಬಾಕರು 
ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿದರು. 


ಇದಕ್ಕಿರುವ ಪುರಾವೆ: ಫಿಕ್‌ಹ್‌ನ) ಪಂಚನಿಯಮಗಳನ್ನು 
ಪ್ರಯೋಗಿಸಿ ನೋಡಿದರೆ, ಇದನ್ನು ಒಂದೋ ವಾಜಿಬ್‌ 
(ಕಡ್ಡಾಯ), ಅಥವಾ ಮನ್ನೂಬ್‌ (ಪ್ರೋತ್ನಾಹನೀಯ), 
ಅಥವಾ ಮುಬಾಹ್‌ (ಸಮ್ಮತಾರ್ಹ), ಅಥವಾ ಮಕ್ರೂಹ್‌ 
(ಅಸಹ್ಯ), ಅಥವಾ ಹರಾಮ್‌ (ನಿಷಿದ್ಧ ಎನ್ನಬೇಕಾಗು- 
ತ್ತದೆ. 


ವಿದ್ವಾಂಸರ ಒಮ್ಮತಾಭಿಪ್ರಾಯ ಪ್ರಕಾರ ಇದು ವಾಜಿಬ್‌ 
(ಕಡ್ಡಾಯ) ಅಲ್ಲ. ಅಂದರೆ ಇದನ್ನು ಆಚರಿಸುವುದು 
ಕಡ್ಡಾಯವಿಲ್ಲ. ಎರಡನೆಯದಾಗಿ ಇದು ಮನ್ನೂಬ್‌ 


ತ. ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 5 


(ಪ್ರೋತ್ಸಾಹನೀಯ) ಕೂಡ ಅಲ್ಲ. ಮನ್ನೂಬ್‌ ಎಂದರೆ 
ಮಾಡಿದರೆ ಪ್ರತಿಫಲ ಸಿಗುವ ಮತ್ತು ಮಾಡದಿದ್ದರೆ ಶಿ- 
ಕ್ಷೆಯಿಲ್ಲದ ಒಂದು ಕರ್ಮವಾಗಿದೆ. ಆದರೆ ಮೌಲಿದ್‌ 
ಆಚರಿಸಲು ಇಸ್ಲಾಮ್‌ ಧರ್ಮವು ಹೇಳಿಲ್ಲ ನಾನು ತಿಳಿದ 
ಪ್ರಕಾರ ಸಹಾಬಿಗಳು, ತಾಬಿಊನ್‌ಗಳು ಮತ್ತು ಧರ್ಮ- 
ವನ್ನು ನಿಖರವಾಗಿ ಪಾಲಿಸಿದ ವಿದ್ವಾಂಸರಲ್ಲಿ ಯಾರೂ 
ಇದನ್ನು ಆಚರಿಸಿಲ್ಲ. ಅಲ್ಲಾಹನ ಮುಂದೆ ಇದರ ಬಗ್ಗೆ 
ಪ್ರಶ್ನಿಸಲಾದರೆ ನಾನು ನೀಡುವ ಉತ್ತರ ಇದೇ ಆಗಿದೆ. 
ಮೂರನೆಯದಾಗಿ, ಇದು ಮುಬಾಹ್‌ (ಸಮ್ಮತಾರ್ಹ) 
ಕೂಡ ಅಲ್ಲ ಏಕೆಂದರೆ ವಿದ್ವಾಂಸರ ಒಮ್ಮತಾಭಿಪ್ರಾಯ 
ಪ್ರಕಾರ ಧರ್ಮದಲ್ಲಿ ನಿರ್ಮಿಸಲಾಗುವ ಬಿದ್‌ಅತ್‌ಗಳು 
ಮುಬಾಹ್‌ (ಸಮ್ಮತಾರ್ಹ) ಆಗುವುದಿಲ್ಲ. 





ಹಾಗಾದರೆ, ಇದು ಒಂದೋ ಮಕ್ರೂಹ್‌ (ಅಸಹ್ಯ) 
ಅಥವಾ ಹರಾಮ್‌ (ನಿಷಿದ್ಧ ಆಗಿರಲು ಮಾತ್ರ ಸಾಧ್ಯ 
ಈ ಸಂದರ್ಭದಲ್ಲಿ ಇದರ ಬಗ್ಗೆ ಎರಡು ವಿಭಿನ್ನ ಸ್ಥಿತಿಗಳಲ್ಲಿ 


sil ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 6 


ಎರಡು ವಿಭಿನ್ನ ಅಭಿಪ್ರಾಯಗಳನ್ನು ಹೇಳಬೇಕಾಗುತ್ತದೆ. 





ಒಂದು: ಒಬ್ಬ ವ್ಯಕ್ತಿ ತನ್ನ ಸ್ವಂತ ಖರ್ಜಿನಿಂದ ತನ್ನ ಮನೆ- 
ಯವರು, ಗೆಳೆಯರು ಮತ್ತು ಕುಟುಂಬದವರೊಂದಿ- 
ಗೆ ಸೇರಿ ಇದನ್ನು ಆಚರಿಸುತ್ತಾನೆ. ಆ ಸಮಾವೇಶದಲ್ಲಿ 
ಅವರಿಗೆ ಔತಣ ನೀಡುವುದರ ಹೊರತು ಅವನು 
ಬೇರೇನೂ ಮಾಡುವುದಿಲ್ಲ ಇದನ್ನು ಆಚರಿಸುವಾಗ 
ಇಸ್ಲಾಮ್‌ ಧರ್ಮವು ಪಾಪವೆಂದು ಪರಿಗಣಿಸುವ 
ಯಾವುದೇ ಕೃತ್ಯವನ್ನೂ ಅವರು ಮಾಡುವುದಿಲ್ಲ. 
ಇಂತಹ ಸ್ಥಿತಿಯಲ್ಲಿ ಇದನ್ನು ಅಸಹ್ಯಕರ (ಮಕ್ರೂಹ್‌) 
ಮತ್ತು ಕೆಟ್ಟ ಬಿದ್‌ಅತ್‌ ಎಂದು ಕರೆಯಲಾಗುತ್ತದೆ. 


ಎರಡು: ಆದರೆ ಈ ಆಚರಣೆಯೊಂದಿಗೆ ಅಪರಾಧಗ- 
ಳು (ಪಾಪಕೃತ್ಯ, ಅವಿಧೇಯತೆ, ನಿಷಿದ್ಧಕ್ಕತ್ಯ ಇತ್ಯಾದಿ) 
ಸೇರಿಕೊಂಡರೆ ಮತ್ತು ಇದರ ಆಚರಣೆಗೆ ಧನಸಂಗ್ರಹ 
ಮಾಡುವುದಾದರೆ ಇದು ಹರಾಮ್‌ (ನಿಷಿದ್ದ) ಆಗಿದೆ. 
ಎಲ್ಲಿಯವರೆಗೆಂದರೆ ಜನರು ಒಲ್ಲದ ಮನಸ್ಸಿನಿಂದ, 


ಇ. ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 7 


ಹೃದಯದಲ್ಲಿ ನೋವು ಅನುಭವಿಸಿ ಹಣ ನೀಡುತ್ತಾರೆ. 
ಅವರು ಇದರಲ್ಲಿ ದಬ್ಬಾಳಿಕೆಯ ಬೇನೆಯನ್ನು ಅನುಭ- 
ವಿಸುತ್ತಾರೆ. ವಿದ್ವಾಂಸರು ಹೇಳುತ್ತಾರೆ: "ಸಭ್ಯತೆ ಪ್ರದರ್ಶಿ- 
ಸುತ್ತಾ ಹಣ ಕೇಳುವುದು ಖಡ್ಗವನ್ನು ತೋರಿಸಿ ಹಣವನ್ನು 
ಕೇಳುವಂತೆ ಆಗಿದೆ.' ಇಷ್ಟಕ್ಕೇ ಇದು ಹರಾಮ್‌ ಆಗುತ್ತದೆ. 
ಇನ್ನು ಇದರೊಂದಿಗೆ ನಿಷಿದ್ದ ಸಂಗೀತೋಪಪಕರಣಗಳ 
ಮೂಲಕ ಹೊಟ್ಟೆಬಾಕರ ಗಾನಮೇಳಗಳು, ದಫ್ಟ್‌ಗಳು 
ಮತ್ತು ಯುವತಿಯರು, ಅಪ್ರಾಪ್ತ ಹುಡುಗರೊಂದಿ- 
ಗೆ ಸೇರಿಕೊಂಡ ಪುರುಷರು, ಅನ್ಯ ಪುರುಷರೊಂದಿಗೆ 
ಬೆರೆತು ಅಥವಾ ಎತ್ತರವಾದ ಸ್ಥಳದಲ್ಲಿ ನಿಂತು ಓಲಾ- 
ಡುತ್ತಾ ವಾಲುತ್ತಾ ಹಾಡುವ, ಶಿಖಂಡಿಗಳಂತೆ ಅಸಹಜ 
ವರ್ತನೆಯೊಂದಿಗೆ ನರ್ತಿಸುವ ಮಹಿಳೆಯರು, ಅಂತ್ಯ- 
ದಿನವು ಮರೆತು ಹೋಗುವ ರೀತಿಯಲ್ಲಿ ಮನರಂಜನೆ 
ಮತ್ತು ವಿಸ್ಕರಣೆಯಲ್ಲಿ ಮಗ್ಗರಾಗಿರುವವರು ಸೇರಿಕೊಂ- 
ಡರೆ ಇದರ ಸ್ಥಿತಿ ಹೇಗಿರಬಹುದು! 








al ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 8 


ಅದೇ ರೀತಿ ಮಹಿಳೆಯರು ಮಾತ್ರ ಒಂದೆಡೆ 
ಸೇರಿಕೊಂಡು ಗಟ್ಟಿಯಾಗಿ ಹಾಡುಗಳನ್ನು ಹಾಡುತ್ತಾ, 
ಧರ್ಮವು ಕಲಿಸದ ಅಪರಿಚಿತ ಶೈಲಿಯಲ್ಲಿ ಕುರ್‌ಆನ್‌ 
ದಿಕ್ರ್‌ ಪಾರಾಯಣ ಮಾಡುವುದಾದರೆ ಇಂತಹ ಆಚರಣೆ 
ನಿಷಿದ್ಧವಾಗಿದೆ ಎಂಬ ವಿಷಯದಲ್ಲಿ ಎರಡಭಿಪ್ರಾಯವಿ- 
ಲ್ವ. ಪುರುಷತ್ವವಿರುವ ಯಾರು ಕೂಡ ಇದನ್ನು ಉತ್ತಮ- 
ವೆಂದು ಹೇಳಲಾರರು. ಹೃದಯವು ಸತ್ತುಹೋಗಿರುವ 
ಮತ್ತು ಅದರಲ್ಲಿ ಪಾಪ ಹಾಗೂ ದೋಷಗಳು ತುಂಬಿ- 
ಕೊಂಡವರ ಮನಸ್ಸಿನಲ್ಲಿ ಮಾತ್ರ ಇದು ಸಮ್ಮತಾರ್ಹವಾ- 
ಗಿದೆ. ಅವರು ಇದನ್ನು ಇಬಾದತ್‌ ಆಗಿ ಪರಿಗಣಿಸುತ್ತಾ- 
ರೆಯೇ ಹೊರತು ನಿಷಿದ್ಯಕೃತ್ಯವೆಂದು ಪರಿಗಣಿಸುವುದೇ 
ಇಲ್ಲವೆಂದು ನಾನು ಸೇರಿಸಿ ಹೇಳಬೇಕಾಗಿದೆ. ಇನ್ನಾಲಿ- 
ಲ್ಲಾಹಿ ವಇನ್ನಾ ಇಲೈಹಿ ರಾಜಿಊನ್‌. 


ಇಸ್ಲಾಮ್‌ ಅಪರಿಚಿತ ಸ್ಥಿತಿಯಲ್ಲಿ ಆರಂಭವಾಯಿತು. 
ಅದು ಹೇಗೆ ಆರಂಭವಾಯಿತೋ ಆದೇ ಸ್ಥಿತಿಗೆ ಅದು 


ಎಲ! ಮೀಲಾದುನ್ನೆಬಿ ಆಚರಿಸುವುದರ ವಿಧಿ |9 


ಮರಲಲಿದೆ. 





ಶೈಖ್‌ ಅಲ್‌ಕುಶೈರೀ ಹೇಳುತ್ತಾರೆ: “ನಮ್ಮ ಈ ಕಾಲದಲ್ಲಿ 
ದುರಾಚಾರವು ಸದಾಚಾರವಾಗಿ ಮತ್ತು ಸದಾಚಾರವು 
ದುರಾಚಾರವಾಗಿ ಮಾರ್ಪಟ್ಟಿದೆ. ವಿದ್ವಾಂಸರು ಖಿನ್ನತೆ- 
ಯಲ್ಲಿ ಮುಳುಗಿದ್ದಾರೆ. ಅಜ್ಞಾನಿಗಳು ಶ್ರೇಷ್ಠ ಪದವಿಗಳ- 
ಲ್ಲಿದ್ದಾರೆ. ಅವರು ಸತ್ಯದಿಂದ ತಪ್ಪಿಹೋಗಿದ್ದಾರೆ. ಅವರು 
ಸಾಗುತ್ತಿರುವ ದಾರಿಗೂ ಸಜ್ಜನ ಪೂರ್ವಿಕರಿಗೂ ಏನು 
ಸಂಬಂಧ? ದುಃಖ ಕಟ್ಟೆಯೊಡೆದಾಗ ಅಲ್ಲಾಹನನ್ನು 
ಭಯಪಡುವ ಧರ್ಮವನ್ನು ಸರಿಯಾಗಿ ಪಾಲಿಸುವ 
ಸಜ್ಜನರೊಂದಿಗೆ ನಾನು ಹೇಳುತ್ತೇನೆ. "ನೀವು ನಿಮ್ಮ ಸ್ಥಿ- 
ತಿಯನ್ನು ಕಂಡು ಮರುಗಬೇಡಿ. ಅಪರಿಚಿತ ಕಾಲದಲ್ಲಿ 
ಒಬ್ಬರಾಗುವ ಸರದಿ ನಿಮಗೆ ಬಂದುಬಿಟ್ಟಿದೆ.” 


ಇಮಾಮ್‌ ಅಬೂ ಅಮ್ರ್‌ ಇಬ್ದುಲ್‌ ಅಲಾಆ್‌ ಹೇಳು- 
ತ್ತಾರೆ: “ಮೌಲಿದ್‌ ಆಚರಿಸಲಾಗುವ ಯಾವ ರಬೀಉಲ್‌ 
ಅವ್ವಲ್‌ ತಿಂಗಳಲ್ಲಿ ಪ್ರವಾದಿ(ಸ) ರವರು ಜನ್ಮ ತಾಳಿದರೋ 





A ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 10 


ಅದೇ ತಿಂಗಳಲ್ಲಿ ಅವರು ಮರಣವನ್ನಪ್ಪಿದ್ದಾರೆ. ಆದ್ದ- 
ರಿಂದ ಈ ತಿಂಗಳಲ್ಲಿ ದುಃಖಿಸುವುದಕ್ಕಿಂತಲೂ ಹೆಚ್ಚಿನ 
ಆದ್ಯತೆಯನ್ನು ಸಂತೋಷಕ್ಕೆ ನೀಡಬಾರದು.” 


ನಾವು ಹೇಳಬೇಕಾದುದನ್ನು ಹೇಳಿದ್ದೇವೆ. ಅಲ್ಲಾಹು 
ಇದನ್ನು ಸತ್ಯರ್ಮವಾಗಿ ಸ್ವೀಕರಿಸುವನು ಎಂಬ ನಿರೀಕ್ಷೆ- 
ಯಿದೆ. [ಅಲ್‌ಹಾವೀ ಲಿಲ್‌ ಫತಾವಾ ಪುಟ 184] 


ಶೈಖ್‌ ಅಲ್‌ಉಸೈಮೀನ್‌ 


ನಮ್ಮ ಅಭಿಪ್ರಾಯ ಪ್ರಕಾರ ಪ್ರವಾದಿ(ಸ) ರವರನ್ನು 
ಪ್ರೀತಿಸುವವರೆಗೆ, ಅವರನ್ನು ಗೌರವಿಸಬೇಕಾದ ರೀ- 
ತಿಯಲ್ಲಿ ಗೌರವಿಸುವವರೆಗೆ ಮತ್ತು ಅವರಿಗೆ ಸಲ್ಲತಕ್ಕ 
ಹಕ್ಕನ್ನು ಅವರಿಗೆ ಸಲ್ಲಿಸುವವರೆಗೆ ಯಾವುದೇ ವ್ಯಕ್ತಿಯ 
ಈಮಾನ್‌ ಪೂರ್ಣವಾಗುವುದಿಲ್ಲ. ಪ್ರವಾದಿ(ಸ) ರವರ 
ನಿಯೋಗ -ನಾನು ಅವರ ಜನನ ಎಂದು ಹೇಳುವುದಿ- 
ಲ್ವ ಅವರ ನಿಯೋಗ ಎನ್ನುತ್ತೇನೆ- ಏಕೆಂದರೆ ಅವರ- 





5” ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 11 


ನ್ನುಪ್ರವಾದಿಯಾಗಿ ಕಳುಹಿಸಲಾಗುವವರೆಗೆ ಅವರು ಪ್ರ- 
ವಾದಿಯಾಗಿರಲಿಲ್ಲ. ವಿದ್ವಾಂಸರು ಹೇಳುತ್ತಾರೆ: “ಇಕ್ರಆ್‌ 
ನೊಂದಿಗೆ ಅವರು ಪ್ರವಾದಿಯಾದರು ಮತ್ತು ಅಲ್‌ಮು- 
ದ್ವಸ್ತಿರ್‌ ನೊಂದಿಗೆ ಅವರು ಸಂದೇಶವಾಹಕರಾದರು.” 


ಆದ್ದರಿಂದ ಪ್ರವಾದಿ(ಸ) ರವರ ನಿಯೋಗ ಸಂಪೂರ್ಣ 
ಮಾನವಕುಲಕ್ಕೆ ಒಂದು ವರದಾನವಾಗಿದೆ ಎಂಬುದರಲ್ಲಿ 
ಯಾವುದೇ ಅನುಮಾನವಿಲ್ಲ ಅಲ್ಲಾಹು ಹೇಳುತ್ತಾನೆ: 


“(ಓ ಪ್ರವಾದಿಯವರೇ!) ಹೇಳಿರಿ: ಓ ಮನುಷ್ಯರೇ! 
ನಾನು ನಿಮ್ಮೆಲ್ಲರ ಕಡೆಗೆ ಅಲ್ಲಾಹನ -ಅಂದರೆ ಆಕಾಶ- 
ಗಳ ಮತ್ತು ಭೂಮಿಯ ಅಧಿಪತ್ಯ ಯಾರದ್ದೋ ಅವನ 
ಸಂದೇಶವಾಹಕನಾಗಿ ಬಂದಿದ್ದೇನೆ. ಅವನ ಹೊರತು 
ಅನ್ಯ ಆರಾಧ್ಯರಿಲ್ಲ ಅವನು ಜೀವವನ್ನು ನೀಡುತ್ತಾನೆ 
ಮತ್ತು ಮರಣವನ್ನು ನೀಡುತ್ತಾನೆ. ಆದ್ದರಿಂದ ಅಲ್ಲಾ- 
ಹನಲ್ಲಿ ಮತ್ತು ಅಲ್ಲಾಹು ಹಾಗೂ ಅವನ ವಚನಗಳಲ್ಲಿ 
ವಿಶ್ವಾಸವಿಡುವ ನಿರಕ್ಷರಿ ಪ್ರವಾದಿಯಾದ ಸಂದೇಶವಾಹ- 


ಆ ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 12 


ಕರಲ್ಲಿ ವಿಶ್ವಾಸವಿಡಿ ಮತ್ತು ಅವರನ್ನು ಅನುಸರಿಸಿ. ನೀವು 
ಸನ್ಮಾರ್ಗ ಪಡೆಯುವುದಕ್ಕಾಗಿ” [ಕುರ್‌ಆನ್‌ 7/158] 





ಆದರೆ, ಪ್ರವಾದಿ(ಸ) ರವರನ್ನು ಗೌರವಿಸುವುದು, ಅವರ- 
ನ್ನು ಅನುಸರಿಸುವುದು, ಅವರು ಕಲಿಸಿಕೊಟ್ಟ ಇಬಾದ- 
ತ್‌ಗಳನ್ನು ನಿರ್ವಹಿಸುವುದು ಮುಂತಾದ ವಿಷಯಗಳಲ್ಲಿ 
ನಾವು ಹದ್ದು ಮೀರಬಾರದು. ಅವರು ಕಲಿಸಿಕೊಟ್ಟದ್ದ- 
ಕ್ಕಿಂತ ಆಚೆಗೆ ಹೋಗಬಾರದು. ಏಕೆಂದರೆ ಅವರು 
ನಮಗೆ ಒಂದೇ ಒಂದು ಸತ್ಕರ್ಮವನ್ನು ಕಲಿಸಿಕೊಡದೆ 
ಬಿಟ್ಟಿಲ್ಲ ಹಾಗೆಯೇ ಒಂದೇ ಒಂದು ಕೆಡುಕನ್ನೂ ವಿವ- 
ರಿಸಿಕೊಡದೆ ಮತ್ತು ಎಚ್ಚರಿಕೆ ನೀಡದೆ ಬಾಕಿಯುಳಿಸಿಲ್ಲ. 
ಆದ್ದರಿಂದ ಅವರು ಕಲಿಸಿಕೊಡದ ಅವರ ಜನ್ಮದಿನ- 
ವಾಗಲಿ, ನಿಯೋಗದಿನವಾಗಲಿ ಆಚರಿಸುವ ಮೂಲಕ 
ನಾವು ಹದ್ದು ಮೀರಿ ಹೋಗಬಾರದು. ಆಚರಿಸುವುದು 
ಎಂದರೆ ಸಂತೋಷ ಮತ್ತು ಹರ್ಷವನ್ನು ಪ್ರಕಟಿಸುವು- 
ದು ಹಾಗೂ ಗೌರವವನ್ನು ವ್ಯಕ್ತಪಡಿಸುವುದು. ಇವೆಲ್ಲವೂ 


| ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 13 


ಅಲ್ಲಾಹನಿಗೆ ಸಮೀಪಗೊಳಿಸುವ ಇಬಾದತ್‌ಗಳಾಗಿವೆ. 
ಅಲ್ಲಾಹು ಮತ್ತು ಪ್ರವಾದಿ(ಸ) ರವರು ಕಲಿಸಿಕೊಡದ 
ಇಬಾದತ್‌ಗಳನ್ನು ಇಸ್ಲಾಮ್‌ ಧರ್ಮದಲ್ಲಿ ಸೇರಿಸುವ 
ಹಕ್ಕು ನಮಗಿಲ್ಲ. ಆದ್ದರಿಂದ ಅವರ ಜನ್ಮದಿನ ಆಚರಿ- 
ಸುವುದು ಬಿದ್‌ಅತ್‌ ಆಗಿದೆ. 





ಪ್ರವಾದಿ(ಸ) ರವರು ಹೇಳುತ್ತಾರೆ: “ಎಲ್ಲ ಬಿದ್‌ಅ- 
ತ್‌ಗಳೂ ದುರ್ಮಾರ್ಗವಾಗಿವೆ.” ಪ್ರವಾದಿ(ಸ) ರವರು 
ಇದನ್ನು ಸ್ಪಷ್ಟವಾಗಿ ಬೇಷರತ್ತಾಗಿ ಹೇಳಿದ್ದಾರೆ. ಅವ- 
ರಾದರೋ ಮನುಷ್ಯರಲ್ಲೇ ಅತಿಹೆಚ್ಚು ಜ್ಞಾನವುಳ್ಳವರು. 
ಮನುಷ್ಯರಲ್ಲೇ ಅತಿಹೆಚ್ಚು ಸ್ಪಷ್ಟವಾಗಿ ಮತ್ತು ನಿರರ್ಗ- 
ಳವಾಗಿ ಮಾತನಾಡುವವರು. ಮನುಷ್ಯರಲ್ಲೇ ಅತಿಹೆ- 
ಚ್ಚು ಹಿತಾಕಾಂಕ್ಷೆಯಿರುವವರು. ಅವರ ಈ ಮಾತಿನಲ್ಲಿ 
ಯಾವುದೇ ಅನುಮಾನ ಪಡಬೇಕಾಗಿಲ್ಲ ಬಿದ್‌ಅತ್‌ಗಳ 
ಪೈಕಿ ಯಾವುದನ್ನೂ ಅವರು ಅದು ದುರ್ಮಾರ್ಗವಲ್ಲ- 
ವೆಂದು ಹೇಳಿಲ್ಲ ದುರ್ಮಾರ್ಗವು ಸನ್ಮಾರ್ಗಕ್ಕೆ ವಿರುದ್ಧ- 


ಮೀಲಾದುನ್ನೆಬಿ ಆಚರಿಸುವುದರ ವಿ 





ವಾಗಿದೆ. ಈ ಕಾರಣದಿಂದಲೇ ಈ ಹದೀಸಿನ ಕೊನೆಯಲ್ಲಿ 
ಅನ್ನಸಾಕಃ ವರದಿ ಮಾಡುತ್ತಾರೆ: “ಎಲ್ಲ ದುರ್ಮಾರ್ಗಗ- 
ಳೂ ನರಕದಲ್ಲಾಗಿದೆ.” 


ಪ್ರವಾದಿ(ಸ) ರವರ ಜನ್ಮದಿನ ಆಚರಿಸುವುದು ಮೀಲಾ- 
ದುನ್ನಬಿ ಆಚರಿಸುವುದು) ಅಲ್ಲಾಹು ಮತ್ತು ರಸೂಲರಿಗೆ 
ಇಷ್ಟವಿರುತ್ತಿದ್ದರೆ ಖಂಡಿತವಾಗಿಯೂ ಅವರು ಅದನ್ನು 
ಧಾರ್ಮಿಕ ಕಾರ್ಯವಾಗಿ ಮಾಡುತ್ತಿದ್ದರು. ಒಂದು ವೇಳೆ 
ಅವರು ಅದನ್ನು ಧಾರ್ಮಿಕ ಕಾರ್ಯವಾಗಿ ಮಾಡಿದ್ದರೆ 
ಅದನ್ನು ಸಂರಕ್ಷಿಸಲ್ಪಡುತ್ತಿತ್ತು. ಏಕೆಂದರೆ ಧರ್ಮವನ್ನು 
ಸುರಕ್ಷಿತವಾಗಿ ಸಂರಕ್ಷಿಸುವ ಹೊಣೆಯನ್ನು ಅಲ್ಲಾಹು 
ವಹಿಸಿಕೊಂಡಿದ್ದಾನೆ. ಒಂದು ವೇಳೆ ಅದು ಸುರಕ್ಷಿತವಾಗಿ 
ಸಂರಕ್ಷಿಸಲ್ಪಡುತ್ತಿದ್ದರೆ ನಾಲ್ಕು ಖಲೀಫರು, ಸಹಾಬಾಗಳು, 
ತಾಬಿಊನ್‌ಗಳು ಮತ್ತು ಅವರನ್ನು ಉತ್ತಮ ರೀತಿಯಲ್ಲಿ 
ಅನುಸರಿಸಿದವರು ಎಲ್ಲರೂ ಅದನ್ನು ಆಚರಿಸುತ್ತಿದ್ದರು. 
ಆದರೆ ಅವರು ಅದನ್ನು ಆಚರಿಸದಿರುವ ಕಾರಣ ಅದು 


ಮೀಲಾದುನ್ನೆಬಿ ಆಚರಿಸುವುದರ ವಿ 





ಅಲ್ಲಾಹನ ಧರ್ಮದಲ್ಲಿ ಸೇರಿದ್ದಲ್ಲವೆಂದು ಖಾತ್ರಿಯಾಗು- 
ತ್ತದೆ. ಮಾತ್ರವಲ್ಲ ಜನ್ಮದಿನ ಆಚರಿಸುವುದು ಅಲ್ಲಾಹ- 
ನಿಗೋ ಪ್ರವಾದಿ(ಸ) ಠಿಗೋ ಇಷ್ಟವಿಲ್ಲವೆಂದು ಇದರಿಂದ 
ಸಾಬೀತಾಗುತ್ತದೆ. 


ಮುಸ್ಲಿಮ್‌ ಸಹೋದರರಿಗೆ ನಾನು ನೀಡುವ ಉಪದೇ- 
ಶವೇನೆಂದರೆ, ನೀವು ಅಲ್ಲಾಹನ ಗ್ರಂಥದಲ್ಲಿ ಅಥವಾ 
ಪ್ರವಾದಿ(ಸ) ರವರ ಸುನ್ನತ್‌ನಲ್ಲಿ ಧಾರ್ಮಿಕ ಕಾರ್ಯವೆಂ- 
ದು ಸಾಬೀತಾಗದ, ಸಹಾಬಾಗಳು ಆಚರಿಸದ ಇಂತಹ 
ಆಚರಣೆಗಳನ್ನು ವರ್ಜಿಸಿರಿ, ಧರ್ಮದಲ್ಲಿ ಸ್ಪಷ್ಟವಾಗಿ ಸಾ- 
ಬೀತಾಗಿರುವ ಕಡ್ಡಾಯ ಹಾಗೂ ಐಚ್ಛಿಕ ಕರ್ಮಗಳನ್ನು 
ನಿರ್ವಹಿಸಲು ಅತೀವ ಗಮನ ನೀಡಿರಿ. ಏಕೆಂದರೆ ವೈ. 
ಯುಕ್ತಿಕ ಮತ್ತು ಸಾಮಾಜಿಕ ಹಿತವಿರುವುದು ಅದರ- 
ಲ್ಲೇ ಆಗಿದೆ. 


ಇಂತಹ ಬಿದ್‌ಅತ್‌ಗಳನ್ನು ಆಚರಿಸಲು ಅತೀವ ಕಾಳಜಿ 
ವಹಿಸುವ ಜನರ ಸ್ಥಿತಿಗಳನ್ನು ಅವಲೋಕಿಸಿದರೆ ವಾಸ್ತ- 


ಅನೆ! ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 16 


ವದಲ್ಲಿ ಅವರು ಸುನ್ನತ್‌ಗಳಲ್ಲಿ ಮಾತ್ರವಲ್ಲ, ಕಡ್ಡಾಯ 
ಕರ್ಮಗಳಲ್ಲಿಯೂ ಹೆಚ್ಚಿನ ಕರ್ಮಗಳನ್ನು ವರ್ಜಿಸುವವ- 
ರಾಗಿದ್ದಾರೆ. ಅಷ್ಟೇ ಅಲ್ಲ ಇಂತಹ ಆಚರಣೆಗಳ ಸಂದರ್ಭ 
ಅವರು ಪ್ರವಾದಿ(ಸ) ರವರ ವಿಷಯದಲ್ಲಿ ಹದ್ದು ಮೀರಿ 
ಯಾವ ಶಿರ್ಕ್‌ನ ಬಗ್ಗೆ ಪ್ರವಾದಿ(ಸ) ರವರು ಜನರಿಗೆ ಎಚ್ಚ- 
ರಿಕೆ ನೀಡಿದ್ದರೋ ಅದೇ ಶಿರ್ಕ್‌ನತ್ತ ಜನರನ್ನು ಒಯ್ಯು- 
ತ್ತಿದ್ದಾರೆ. ಇಸ್ಲಾಮಿನಿಂದ ಹೊರಹೋಗುವಂತಹ ಅನೇಕ 
ಕವಿತೆಗಳನ್ನು ಇಂತಹ ಸಂದರ್ಭಗಳಲ್ಲಿ ಹಾಡಲಾಗುತ್ತ- 
ದೆ. ಅವುಗಳ ಪೈಕಿ ಒಂದು ಅಲ್‌ಬೂಸೂರಿಯ ಬುರ್ದ 
ಬೈತ್‌. ಅದರಲ್ಲಿರುವ ಕೆಲವು ಗೆರೆಗಳನ್ನು ನೋಡಿ: 





ಹಟ ly gu ಲ ಬೃ 
eC) 

“ಓ ಸೃಷ್ಟಿಗಳಲ್ಲೇ ಗೌರವಾನ್ವಿತರೇ! ಸಾರ್ವತ್ರಿಕ ವಿಪತ್ತುಗ- 
ಳು ಘಟಿಸುವ ಸಂದರ್ಭ ನಿಮ್ಮ ಹೊರತು ನನಗೆ ಯಾವ 
ಅಭಯ ಕೇಂದ್ರವಿದೆ?” 


1 ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 17 


ಯಸ Eis ಸ CATE] 





“ಅಂತ್ಯದಿನದಂದು ನೀವು ನನ್ನ ಕೈ ಹಿಡಿಯದಿದ್ದರೆ 
ಪಾದಗಳು ಜಾರುವ ಸಂದರ್ಭ ನನ್ನ ಸ್ಥಿಕಿಯೇನಾದೀ- 
ತು?” 


gels C5 ಭ 
“ಇಹಲೋಕ ಮತ್ತು ಪರಲೋಕವು ನಿಮ್ಮ ಔದಾರ್ಯದ- 


ಲ್ಲಿ ಸೇರಿದ್ದು ಲೌಹ್‌ ಹಾಗೂ ಕಲಮ್‌ನ ಜ್ಞಾನವು ನಿಮ್ಮ 
ಜ್ಞಾನದಲ್ಲಿ ಸೇರಿದ್ದು” 


ಇಂತಹ ಗುಣವಿಶೇಷಣಗಳು ಅಲ್ಲಾಹನ ಹೊರತು 
ಯಾರಿಗೂ ಹೊಂದಿಕೆಯಾಗುವುದಿಲ್ಲ ಇಂತಹ ವಾ- 
ಕೃಗಳ ಅರ್ಥವನ್ನು ಯಾರಾದರೂ ಸರಿಯಾಗಿ ಅರ್ಥ- 
ಮಾಡಿಕೊಂಡರೆ ಅವನು ಇದನ್ನು ಪ್ರವಾದಿ(ಸ) ರವರ 
ಬಗ್ಗೆ ಹೇಗೆ ಹೇಳುವನೆಂದೇ ನನಗೆ ಅಚ್ಚರಿಯಾಗುತ್ತದೆ. 
ಇಹಲೋಕ ಮತ್ತು ಪರಲೋಕವು ಪ್ರವಾದಿ(ಸ) ರವರ 


ಮೀಲಾದುನ್ನೆಬಿ ಆಚರಿಸುವುದರ ವಿ 





ಔದಾರ್ಯದಲ್ಲಿ ಸೇರಿದ್ದಾಗಿದ್ದರೆ ಎಲ್ಲವೂ ಅವರ ಔದಾ- 
ರ್ಯವೇ ಆಗಿದೆ. ಹಾಗಾದರೆ ಅಲ್ಲಾಹನಿಗೆ ಉಳಿದಿರುವು- 
ದಾದರೂ ಏನು? ಅಲ್ಲಾಹನಿಗೆ ಉಳಿದಿರುವುದಾದರೂ 
ಏನು? ಇಲ್ಲ ಏನೊಂದೂ ಉಳಿದಿಲ್ಲ! ಇಹಲೋಕ ಮತ್ತು 
ಪರಲೋಕದಲ್ಲಿ ಸ್ವಲ್ಪವೂ ಅಲ್ಲಾಹನಿಗೆ ಉಳಿದಿಲ್ಲ! 


ಹಾಗೆಯೇ, ಲೌಹ್‌ ಹಾಗೂ ಕಲಮ್‌ನ ಜ್ಞಾನವು ಪ್ರವಾ- 
ದಿ(ಸ) ರವರ ಜ್ಞಾನದಲ್ಲಿ ಸೇರಿದ್ದಾಗಿದೆ ಎಂಬ ವಾಕ್ಯ ಪ್ರ- 
ವಾದಿ(ಸ) ರವರ ಬಗ್ಗೆ ಹೀಗೆ ಹೇಳುವವನು ಅಲ್ಲಾಹನಿಗೆ 
ಬಾಕಿಯುಳಿಸುವ ಜ್ಞಾನವಾದರೂ ಏನು ಎಂದೇ ನನಗೆ 
ಅರ್ಥವಾಗುತ್ತಿಲ್ಲ 


ಓ ಮುಸ್ಲಿಮ್‌ ಸಹೋದರರೇ! ನೀವು ಅಲ್ಲಾಹನ- 
ನ್ನು ಭಯಪಡುವವರಾಗಿದ್ದರೆ ಪ್ರವಾದಿ(ಸ) ರವರನ್ನು 
ಅಲ್ಲಾಹು ಯಾವ ಪದವಿಯಲ್ಲಿ ನೆಲೆಗೊಳಿಸಿರುವನೋ 
ಅದೇ ಪದವಿಯಲ್ಲಿ ಅವರನ್ನು ನೆಲೆಗೊಳಿಸಿರಿ. ಅವರು 
ಅಲ್ಲಾಹನ ದಾಸರು ಮತ್ತು ಸಂದೇಶವಾಹಕರಾಗಿದ್ದಾರೆ. 


sl ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 19 


ಆದ್ದರಿಂದ ಅವರ ಬಗ್ಗೆ ಅಲ್ಲಾಹನ ದಾಸ ಮತ್ತು ಸಂದೇ- 
ಶವಾಹಕರು ಎಂದು ಹೇಳಿರಿ. 





“(ಓ ಪ್ರವಾದಿಯವರೇ! ಹೇಳಿರಿ: ನನ್ನ ಬಳಿ ಅಲ್ಲಾಹನ 
ಖಜಾನೆಗಳಿವೆಯೆಂದು ನಾನು ನಿಮ್ಮೊಂದಿಗೆ ಹೇಳುವು- 
ದಿಲ್ಲ. ನಾನು ಅಗೋಚರ ಜ್ಞಾನವನ್ನು ತಿಳಿದಿಲ್ಲ. ನಾನು 
ಮಲಕ್‌ ಎಂದು ನಾನು ನಿಮ್ಮೊಂದಿಗೆ ಹೇಳುವುದಿಲ್ಲ. 
ನನಗೆ ದಿವ್ಯಸಂದೇಶವಾಗಿ ಏನೆಲ್ಲ ನೀಡಲಾಗುತ್ತ- 
ದೋ ಅದನ್ನು ಮಾತ್ರ ನಾನು ಅನುಸರಿಸುತ್ತಿದ್ದೇನೆ.” 
[ಕುರ್‌ಆನ್‌ 6/50] 


“(ಓ ಪ್ರವಾದಿಯವರೇ ಹೇಳಿರಿ: ನಿಮಗಾಗಿ ಯಾವುದೇ 
ಹಾನಿ ಅಥವಾ ಮಾರ್ಗದರ್ಶನವನ್ನು ನಾನು ಸ್ವಾಧೀನ- 
ದಲ್ಲಿಟ್ಟುಕೊಂಡಿಲ್ಲ” [ಕುರ್‌ಆನ್‌ 72/21] 


“(ಓ ಪ್ರವಾದಿಯವರೇ? ಹೇಳಿರಿ: ಅಲ್ಲಾಹನಿಗೆದುರಾಗಿ 
ನನಗೆ ರಕ್ಷಣೆ ಒದಗಿಸುವವರು ಯಾರೂ ಇಲ್ಲ. ಅವನ 


ಮೀಲಾದುನ್ನೆಬಿ ಆಚರಿಸುವುದರ ವಿ 





ಹೊರತು ಬೇರೊಂದು ಅಭಯಸ್ಥಾನವನ್ನು ನಾನು 
ಕಾಣುವುದೂ ಇಲ್ಲ” [ಕುರ್‌ಆನ್‌ 72/22] ಅಂದರೆ 
ಪ್ರವಾದಿ(ಸ) ರಿಗೆ ಏನಾದರೂ ಹಾನಿ ಮಾಡಬೇಕೆಂದು 
ಅಲ್ಲಾಹು ಬಯಸಿದರೆ ಅದನ್ನು ತಡೆದು ಅವರಿಗೆ ರಕ್ಷಣೆ 
ನೀಡಲು ಯಾರಿಗೂ ಸಾಧ್ಯವಿಲ್ಲ ಎಂದರ್ಥ. 


ಆದ್ದರಿಂದ ಪ್ರವಾದಿ(ಸ) ರವರ ಜನ್ಮದಿನವನ್ನು ಆಚರಿ- 
ಸುವ ಇಂತಹ ಆಚರಣೆಗಳು ಕೇವಲ ಬಿದ್‌ಅತ್‌ ಎಂಬ 
ಪದದಲ್ಲಿ ಸಂಕ್ಷಿಪ್ತಗೊಳ್ಳುವುದಿಲ್ಲ. ಆದರಲ್ಲಿ ನಿಷಿದ್ಧವಾದ 
ಮತ್ತು ಶಿರ್ಕ್‌ನತ್ತ ಕೊಂಡೊಯ್ಯುವ ಕಾರ್ಯಗಳೂ ಇವೆ 
ಎಂದು ಇದರಿಂದ ಸ್ಪಷ್ಟವಾಗುತ್ತದೆ. 


ಅದೇ ರೀತಿ, ನಮಗೆ ತಿಳಿದ ಪ್ರಕಾರ ಇಂತಹ ಆಚರಣೆಗ- 
ಳಲ್ಲಿ ಪುರುಷರು ಮತ್ತು ಸ್ತ್ರೀಯರು ಪರಸ್ಪರ ಬೆರೆಯುವ, 
ಚಪ್ಪಾಳೆ, ದಫ್ಟ್‌ ಮುಂತಾದ ನಿಷಿದ್ಧ ಕರ್ಮಗಳೂ ಸೇರಿ- 
ಕೊಂಡಿವೆ. ಅಲ್ಲಾಹು ಮತ್ತು ಪ್ರವಾದಿ(ಸ) ರವರು ನಮಗೆ 
ಧಾರ್ಮಿಕ ಕಾರ್ಯವಾಗಿ ಮಾಡಿರುವ ಕಾರ್ಯಗಳಲ್ಲಿ 


4 ಮೀಲಾದುನ್ನೆಬಿ ಆಚರಿಸುವುದರ ವಿಧಿ | 21 


ನಾವು ಸಂತೃಪ್ತರಾಗೋಣ. ಶಾಂತಿ ಮತ್ತು ನೆಮ್ಮದಿಯಿ- 
ರುವುದು ಅದರಲ್ಲೇ ಆಗಿದೆ. 





ಸ್ವ) dani) AS jal) 
ANNASEEHA ISLAMIC MOVEMENT 


SURATKAL, MANGALORE - 575 014 
MOB: 9731593091 / 9945171612 





ಗ್ರ Jamiyathe Ahle Hadees 
ಠ್‌ Mangalore 


